ಕರ್ನಾಟಿಕ ವಿಧಾನ ಪರಿಷತ್ತು 


1 | ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಹೊಸಹಳ್ಳಿ ಸರೆ ನಂ.79/1 ಜಮೀನಿನ 
ಅಳತೆ ಮಾಡಲು ಹಾಗೂ ಪಹಣಿಯ 3 
ಮತ್ತು 9 ಕಾಲಂ ಸರಿಪಡಿಸುವ ಬಗೆ 
ತುಮಕೂರು ಉಪವಿಭಾಗಾಧಿಕಾರಿಗಳ 
ಆದೇಶವಾಗಿದ್ದರೂ ಸಹ ಇದುವರೆಗೂ 
ಯಾವುದೇ ಕ್ರಮ ಕೈಗೊಳದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೆ; 
ಹೌದಾದಲ್ಲಿ ಈ ಬಗ್ಗೆ ಸರ್ಕಾರ ತೆಗೆದು 
ಕೊಂಡ ಕ್ರಮವೇನು; ಇಲದಿದಲ್ಲಿ 
ಯಾವಾಗ ಕ್ರಮ ಕೈಗೊಳ್ಳಲಾಗುವುದು; 


ಆ) 


ತಾಲ್ಲೂಕು ಸರ್ನ್ಮೆಯವರಿಂದ ಸರ್ವೆ 
ವಕ್ಷೆ ಮತ್ತು ವರದಿ ಪಡೆದು ಖಾತೆದಾರರ 
ಹೇಳಿಕೆ ಪಡೆದು ಪಹಣಿಯ 3 ಮತ್ತು 9 
ಖರಾಬು ಕಡಿಮೆ ಮಾಡಿ ಪಹಣಿಯಲ್ಲಿ 
ಕಾಲಂ 3 ಮತ್ತು 9ಕ್ಕೆ ತಾಳೆ ಮಾಡಲು 
ತಹಶೀಲಾರ್‌ ರವರು ನಿರ್ದೇಶನ 
ನೀಡಿದ್ದ ರೂ ಕೂಡ ಜಮೀನಿನ 
ಅಕ್ಕಪಕ್ಕದಲ್ಲಿ ಜನ ಸಾಮಾನ್ಯರು 
ಓಡಾಡಲು ದಾರಿಯಿಲ್ಲದೇ ತುಂಬಾ 
ತೊಂದರೆಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 
ಮಾಹಿತಿ ಒದಗಿಸುವುದು; 


ಇ) 


ಸದರಿ ಸರ್ವೆ ಕೆಲಸ ಸರಿಪಡಿಸಲು 
ಇನ್ನೂ ಎಷ್ಟು ವರ್ಷಗಳು ಬೇಕಾಗಿದೆ; 


ಕಾಲಮಿತಿಯೊಳಗೆ ಸರಿಪಡಿಸಲಾಗು 
ವುದೇ; (ಸಂಪೂರ್ಣ ವಿವರ 
ನೀಡುವುದು) ' 


| 1409 | 
2 | ಸದಸ್ಯರ ಹೆಸರು ಶ್ರೀ ಸಿ.ಎಂ.ಇಬ್ರಾಹಿಂ (ವಿಧಾನಸಭೆಯಿಂದ | 
ಚುನಾಯಿತರಾದವರು) 
3 | ಉತ್ತರಿಸಬೇಕಾದ ದಿನಾಂಕ 09.03.2022 | 
4 1 ಉತ್ತರಿಸುವಸಚಿವರು ಕಂದಾಯ ಸಚಿವರು | 
ಸು IW ಪ್ರಶ್ನೆ” ಉತ್ತರ 7 
*) 
ಅ) | ತುಮಕೂರು ತಾಲ್ಲೂಕು ಕೋರ | ತುಮಕೂರು ತಾಲ್ಲೂಕು ಕೋರ ಹೋಬಳಿ ಹೊಸಹಳ್ಳಿ ಗ್ರಾಮದ 


ಸನಂ 791 ಬಹುಮಾಲಿೀಕತ್ವದ ಪಹಣಿಯಾಗಿದ್ದ ಹಾಲಿ | 
ಹದಿನೆಂಟು ಜನ ಹಕ್ಕುದಾರರ ಹೆಸರು ಮತ್ತು ವಿಸ್ತೀರ್ಣ 
ದಾಖಲಿರುತ್ತದೆ. ಸದರಿ ಸನಂ. ವಿಸೀರ್ಣ ಈ ಕೆಳಕಂಡಂತೆ 
ನಮೂದಾಗಿರುತ್ತದೆ. . 


ಸ.ನ೦ 79/1 ರಲ್ಲಿ ಆಕಾರಬಂದಿನಂತೆ: 


ಒಟ್ಟು ಖರಾಬು ಸಾಗು 
ವಿಸ್ತೀರ್ಣ | ವಿಸೀರ್ಣ | ವಿಸೀರ್ಣ 
6-36-8 [1-04 5-32-8 | 


ಆರ್‌.ಟಿ.ಸಿಯಲತೆ: 


ಒಟ್ಟು ಖರಾಬು |ಸಾಗು ಕತಾಲ೦ಲ 9ರ 
ವಿಸ್ತೀರ್ಣ | ವಿಸೀರ್ಣ | ವಿಸ್ತೀರ್ಣ | ವಿಸ್ತೀರ್ಣ 


‘16-36-8 |1-04 


5-32-8 |7-14-10-67 


ಶ್ರೀಮತಿ ಅಲುಮೇಲಮ್ಮ ಇವರು ಸನಂ 79/1 ರಲ್ಲಿ ತತ್ಕಾಲ್‌ 
ಪೋಡಿಗಾಗಿ ಮೋಜಿಣಿ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ 
(ಅರ್ಜಿ ಸಂಖ್ಯೆ: 18060813324247). ಆರ್‌.ಟಿ.ಸಿಯ ಕಾಲಂ 3 
ಮತ್ತು 9 ಕೈ ತಾಳೆ ಇಲ್ಲದ ಕಾರಣ ಪಹಣಿ ತಿದ್ದುಪಡಿಗಾಗಿ 
ನಿಯಮಾನುಸಾರ ತುಮಕೂರು ತಹಶೀಲ್ದಾರ್‌ ಕಛೇರಿಗೆ 
ಕಳುಹಿಸಲಾಗಿತ್ತು. ಭೂಕಂದಾಯ ಅಧಿನಿಯಮ 1964 ಕಲಂ 25 
ರಸ್ಟಯ ಉಪವಿಭಾಗಾಧಿಕಾರಿಗಳು ನ್ಯಾಯಾಲಯದ ಪ್ರಕರಣ. 
ಸಂಖ್ಯೆ: ಆರ್‌. ಆರ್‌. ಟಿ (ಅ) ಸಿಆರ್‌: 29/2015-16 ರಲ್ಲಿ ವಿಚಾರಣೆ 
ನಡೆಸಿ, ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂ.ಇ44/ಎಂ.ಆರ್‌.ಆರ್‌. 
2014, ಬೆಂಗಳೂರು ದಿನಾಂಕ: 24-09-2019 ರಂತೆ ತಾಲ್ಲೂಕು 
ಸರ್ವೇಯವರಿಂದ ಸರ್ವೆ ನಕ್ಲೆ ಮತ್ತು ವರದಿ ಪಡೆದು, 
ಖಾತೆದಾರರ ಹೇಳಿಕೆ ಪಡೆದು ಪಹಣಿ ಕಾಲಂ 9 ರಲ್ಲಿ ಖರಾಬು 
ಕಡಿಮೆ ಮಾಡಿ ಪಹಣಿ ಕಾಲಂ 3 ಮತ್ತು 9 ಕೈ ತಾಳೆ ಮಾಡಲು 
ತಹಶೀಲ್ನಾರ್‌, ತುಮಕೂರು ರವರಿಗೆ ನಿರ್ದೇಶಿಸಿ ದಿನಾಂಕ: 
22/01/2020 ರಂದು ಆದೇಶಿರುತ್ತಾರೆ. 


ಸದರಿ ಆದೇಶದಂತೆ ತಾಲ್ಲೂಕು ಸರ್ಮೆಯವರು ಮತ್ತು 
ರಾಜಸ್ವನಿರೀಕ್ಷಕರು "ದಿನಾಂಕ: 03-08/2020 ರಂದು ಜಂಟಿ ಸ್ಥಳ 
ಪರಿಶೀಲಿಸಿ ನೀಡಿರುವ ವರದಿಯಂತೆ ಸದರಿ ಸರ್ವೆ ನಂಬರಿನಲ್ಲಿ 
1 ರಿಂದ 10 ರವರೆಗೆ ಸರ್ವೆ ದಾಖಲೆಗಳಲ್ಲಿ ಹಿಸ್ಟಾ ಪೋಡಿ 
ದುರಸ್ತಿಯಾಗಿರುತ್ತದೆ. ಚಾಲ್ತಿ ಸಾಲಿನ ಪಹಣಿದಾರರು`” ಹಾಲಿ 
ಜಮೀನಿನಲ್ಲಿ ತಮ್ಮ ಹಕ್ಕುದಾಖಲೆಯಲ್ಲಿರುವ ವಿಸೀರ್ಣಕ್ಕೆ 
ಅನುಗುಣವಾಗಿ ಅನುಭವಗಳನ್ನು ಹೊಂದಿರುವುದಿಲ್ಲ. ಈ ಸ.ನಂ 
ನಲ್ಲಿ ಸುಮಾರು ಮನೆಗಳು ನಿರ್ಮಾಣವಾಗಿರುವುದರಿಂದ 
ಜಮೀನು ಪಾಳು ಬಿದ್ದಿದ್ದು ಮಧ್ಯೆ ಮಧ್ಯೆ ರಸ್ತೆಗಳನ್ನು 
ನಿರ್ಮಿಸಿಕೊಂಡಿರುವುದರಿಂದ. ಹಾಗೂ ಹಾಲಿ ಪಹಣಿದಾರರು |. 
ಬೇರೆ ಬೇರೆ ಊರುಗಳಲ್ಲಿ ಬಾಸವಾಗಿರುವುದರಿಂದ ಎಲ್ಲಾ 
ಹಕ್ಕುದಾರರ ಅನುಭವದ ನಕ್ಷೆ ತಯಾರಿಸಲು ಸಾಧ್ಯವಾಗಿರು 
ವುದಿಲ್ಲ. ಸ.ನಂ. ಗೆ ಸಂಬಂಧಿಸಿದ ಮ್ಯುಟೇಷನ್‌ಗಳು ಮತ್ತು 
ಕೈಬರಹ ಪಹಣಿಗಳನ್ನು ಪರಿಶೀಲಿಸಿದಾಗ ಪಹಣಿಯಲ್ಲಿರುವ 
ವಿಸ್ತೀರ್ಣಗಳು ಮ್ಯುಟೇಷನ್‌ ವಿಸ್ಟೀರ್ಣಕೆ ತಾಳೆ ಇರುತ್ತದೆ. 
ಹಕ್ಕುದಾರರ ವಿಸ್ತೀರ್ಣ ಕಡಿಮೆ ಮಾಡಲು ಸದರಿಯವರ ಹೇಳಿಕೆ 
ಪಡೆಯಲು ಹೋದಾಗ ಹೇಳಿಕೆ ನೀಡಲು ನಿರಾಕರಿಸಿರುವುದರಿಂದ 
ಹಾಗೂ ಪಹಣಿಯ ಕಾಲಂ 9 ರಲ್ಲಿ ಖರಾಬು ಸೇರಿ 2-17-13 


“(ಎಕರೆ-ಗುಂಟೆ-ಆಣೆ) ವಿಸೀರ್ಣ ಹೆಚ್ಚುವರಿಯಾಗಿ ಬರುತ್ತಿರುತ್ತದೆ. 


ಸರ್ಕಾರದ ಸುತ್ತೋಲೆ ಸಂಖ್ಯ: RD 104 BHUDASA 2012 
ದಿನಾಂಕ:23/06/2012 ಮತ್ತು ಆಯುಕ್ತರು, ಭೂಮಾಪನ 
ಕಂದಾಯ ವ್ಯವಸ್ಥೆ ಹಾಗೂ ಭೂದಾಖಲೆಗಳ ಇಲಾಖೆ 
ಬೆಂಗಳೂರು ರವರ ಸುತ್ತೋಲೆ ಸಂಖ್ಯೆ: PMU/MOJ/CIR-1/16-17 
ದಿನಾ೦ಕ: 24-06-2016 ರಂತೆ ಎಲ್ಲಾ ಹಕ್ಕುದಾರರಿಗೆ ತಿಳುವಳಿಕೆ 
ನೀಡಿ ದಾಖಲೆಗಳೊಂದಿಗೆ ಸ್ಥಳ ಪರಿಶೀಲಿಸಿ ವಿಚಾರಣೆ ಕೈಗೊಂಡು 
ಪಹಣಿಯ: ಕಾಲಂ 9 ರಲ್ಲಿನ ವಿಸೀರ್ಣವನ್ನು ತಿದ್ದುಪಡಿ 
ಮಾಡಬಹುದಾಗಿರುತ್ತದೆ. ಅದರಂತೆ ತಹಶೀಲ್ದಾರ್‌ ತುಮಕೂರು 
ರವರು ಮೇಲ್ಮನವಿ ದಾಖಲಿಸಿಕೊಂಡು ಮುಂದಿನ ಕ್ರಮ 
ಸೈಗೊಳ್ಳಲು ಉಪವಿಭಾಗಾಧಿಕಾರಿಗಳು': ತುಮಕೂರು ಉಪವಿಭಾಗ 
ಇವರಿಗೆ ದಿನಾ೦ಕ: 24-03-2021 ರಂದು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಸ್ತುತ ಉಪವಿಭಾಗಾಧಿಕಾರಿಗಳ ಫಾ ಪ್ರಕರಣದ 
ವಿಚಾರಣೆಯು ಪ್ರಗತಿಯಲ್ಲಿರುತ್ತದೆ. 


ಸಂಖ್ಯೆ: ಕ೦ಇ 59 ಎಸ್‌ಎಸ್‌ಸಿ 2022 


re 


ಕಂದಾಯ ಸಚಿವರು 


